ಉಗಾಭೋಗಗಳು - ಸಂಗ್ರಹ - ನರಹರಿ ಸುಮಧ್ವ 


ಉಗಾಭೋಗ : ರಾಗ-ಬೇಹಾಗ್‌ 
ಅನ್ನದಾಸೆಗೆ ಪರರ ಮನೆಯ ಬಾಗಿಲಕಾಯ್ದು 
ಅನೇಕ ಬಗೆಯಿಂದ ನೊಂದೆನೊ ಹರಿಯೆ 
ಅನ್ಯತ್ರಪೊರಮಟ್ಟು ಪೋಗಲೀಸರು ಅವರು 
ಮನ್ನಿಸಿ ಕೃಪೆಯಿಂದ ಕೂಡಿಕೊಂಡಿಹರೊ 
ಅನಾಥಬಂಧು ಫ್ರೀಹಯವದನ ನಿನ್ನ 
ಮನೆಯ ಕುನ್ನಿಗೆಂಜಲನಿಟ್ಟಂತೆ ಎನ್ನ ರಕ್ಷಿಸೊ 


ಉಗಾಭೋಗ : ರಾಗ-ಷಣ್ಮುಖಪ್ರಿಯ 
ಒಂದು ಕಾಲದಲ್ಲಿ ಆನೆ ಕುದುರೆ ಮೇಲೆರೆಸುವೆ 
ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ 
ಒಂದು ಕಾಲದಲ್ಲಿ ಮ್ಹಷ್ಟಾನ್ನವುಣಿಸುವೆ 
ಒಂದು ಕಾಲದಲ್ಲಿ ಉಪವಾಸವಿರಿಸುವೆ 
ನಿನ್ನ ಮಹಿಮೆಯ ನೀನೆ ಬಲ್ಲೆಯೊ ದೇವ 
ಪನ್ನಗಶಯನ ಶ್ರೀಪುರಂದರವಿಟ್ಕಲ 


ಉಗಾಭೋಗ : ರಾಗ-ಸಿಂಹೇಂದ್ರಮಧ್ಯಮ 
ಆವ ಜನುಮದ ತಾಯಿ ಆವ ಜನುಮದ ತಂದೆ 
ಆವ ಜನುಮದ ಸತಿ ಆವ ಜನುಮದ ಸುತರು 
ಆವ ಜನುಮದ ಬಂಧು ಆವ ಜನುಮದ ಬಳಗ 
ಆವ ಜನುಮದ ಪಿಂಡ ಆವಂಗೆ ಜನಿಸುವೆವೊ 
ನೀ ಒಲಿದು ಪಾಲಿಸಯ್ಯ ಸಿರಿಕೃಷ್ಠರಾಯ 


ಆಪತ್ತುಪರಿಹಾರಲಉಗಾ ಭೋಗ : ರಾಗ-ರಂಜನಿ 
ಆರಿಗಾರಾಗುವರೊ ಆಪತ್ತು ಕಾಲಕೆ ಆರಿಗಾರಾಗುವರೊ ಸಂಪತ್ತು ಕಾಲಕೆ 
ಆರಿಂದ ಬಪ್ಪುವುದು ಆರಿಂದ ತಪ್ಪುವುದು ಆರಿಸಿನೋಡುವುದು ಇದರ ಕಾರಣವ 
ಇದಕಾರು ವಾರಣದಲಿ ನೋಡಿ ಆರೋಪಿಸಲು ಎಲ್ಲ ಭಾರ ಅವಗೆ 


Pagel 


ಉಗಾಭೋಗಗಳು - ಸಂಗ್ರಹ - ನರಹರಿ ಸುಮಧ್ವ 
ಕಾರುಣ್ಯಮೂರ್ತಿ ಗೋಪಾಲವಿಟ್ಕಲ ಈ ರೀತಿ ಅಂದವಗೆ ಇಲ್ಲೆ ಪೊರೆವ 


ಉಗಾಭೋಗ : ರಾಗ-ಆರಭಿ 
ನಿನ್ನನೇ ನಂಬಿದೆ ಕೃಷ್ಣ ಅನ್ಮ್ಕರೊಬ್ಬರ ಕಾಣೆ 
ಪನ್ನಂಗಶಯನ ಶಫ್ರೀವಕ್ಷ ಬಾರೊ 
ಇರಳು ಹಗಲು ನಿನ್ನ ಚರಣಕ್ಕೆ ಮೊರೆಹೊಕ್ಕೆ 
ಸರಿಯಾರು ಈರೇಳು ಭುವನದೊಳು ಹಯವದನ 


ಉಗಾಭೋಗ : ರಾಗ-ಭೈರವಿ 

ಬೊಮ್ಮನೆ ಎನ್ನಯ ದುಮ್ಮನ ಬಿಡಿಸಿ ಸುಮ್ಮನ ನೀಡು ಇಮ್ನನ ಮಾಡದೆ । 
ಒಬಮ್ಮನವಿತ್ತು ಘಮ್ಮನೆ ಬಾ ರುಜೋ ತ್ರಮ್ಮನೆ ಎನ್ನಯ ಹಮನು ಕಳಿ ನ । 
ಮ್ಮಮನದುರದಿ ಮತ್ತೊಮ್ಮೆ ಜನಿಸದಂತೆರಮ್ಮನ ಮಾಳ್ದದಧಮ್ಮನು ನಾನೋ । 
ಶಮ್ಮದಮ್ಮಗುಣ ಇಮ್ಮಡಿ ಮಾಡ್ಕನುಪಮ್ಮಚರಿತ ಪರಬೊಮ್ಮನ ತೋರಿಸು । 

ಲ್ಲವೆ ಸುಮ್ಮನಸರೊಡೆಯ ಗುರು ಜಗನ್ನಾಥವಿಟ್ಠಲ ಸಮ್ಮೊಗನಾಗಿರುವಂತೆ ಮಾಡೊ 


ಉಗಾಭೋಗ : ರಾಗ-ತೋಡಿ 

ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ 

ಧನದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ 

ವನಿತೆಯಿಂ ಸಂತೋಷ ಕೆಲವರಿಗೆ ಲೋಕದಲ್ಲಿ 

ತನಯರಿಂ ಸಂತೋಷ ಕೆಲವರಿಗೆ ಲೋಕದಲ್ಲಿ 

ಇನಿತು ಸಂತೋಷ ಅವರವರಿಗಾಗಲಿ ನಿನ್ನ ನೆನೆಮೋ ಸಂತೋಷ ಎನಗಾಗಲಿ ನಮ್ಮ 
ರಂಗವಿಟ್ಕಲ 


ಉಗಾಭೋಗ : ರಾಗ-ಕಾನಡ 
ಯ ಕೊಡೊ 
ಅನ್ನರಲಿ ವಿರಕ್ತಿಯ ಕೊಡೊ 
ನಿನ್ನ ನೋಡುವ ಯುಕ್ತಿಯ ಕೊಡೊ 


© 
el 
fo 
(J 
24. 
¢L 
(५. 
We 


Pagez 


ಉಗಾಭೋಗಗಳು - ಸಂಗ್ರಹ - ನರಹರಿ ಸುಮಧ್ವ 


ಮತ್ತೆ ತುದಿಯಲಿ ಎನಗೆ ಮುಕ್ತಿಯ ಕೊಡೊ 
ಅತ್ತತ್ತ ಮಾಡೊ ಭವಕತ್ತಲೆಯೆನಗೆ ಮುತ್ತಿದೆ ಹಯವದನ 


ಉಗಾಭೋಗ : ರಾಗ-ಕಲ್ಯಾಣಿ 
ಧ್ಯಾನವು ಕೃತಯುಗದಿ | ಯಜನ ಯಜ್ಞವು ತ್ರೇತಾಯುಗದಿ 
ದಾನವಾಂತಕನ ದೇವತಾರ್ಚನೆ ದ್ವಾಪರಯುಗದಿ 
ಆ ಮಾನವರಿಗೆಷ್ಟು ಫಲವೊ ಅಷ್ಟು ಫಲವು 


ಕಲಿಯುಗದಿ ಗಾನದಿ ಕೇಶವಯೆನಲು ಕೈಗೊಡುವನು ರಂಗವಿಟ್ಕಲ 


ಉಗಾಭೋಗ : ರಾಗ-ಕಾಂಬೋದಿ 

ಬಲಿಯ ಮನೆಗೆ ವಾಮನ ಬಂದಂತೆ ಭಗೀರಥಗೆ ಫ್ರೀಗಂಗೆ ಬಂದಂತೆ 
ಮುಚಕುಂದಗೆ ಫ್ರೀಮುಕುಂದ ಬಂದಂತೆ  ಗೋಪಿಯರಿಗೆ ಗೋವಿಂದ ಬಂದಂತೆ 
ವಿದುರನ ಮನೆಗೆ ಶ್ರೀಕೃಷ್ಣ ಬಂದಂತೆ ವಿಭೀಷಣನ ಮನೆಗೆ ಫ್ರೀರಾಮ ಬಂದಂತೆ 
ನಿನ್ನ ನಾಮವು ಬಂದು ಎನ್ನ ನಾಲಿಗೆಯಲಿ ನಿಂದು ಸಲಹಲಿ ಫ್ರೀಪುರಂದರವಿಟ್ಕಲ 


ಆಪತ್ತುಪರಿಹಾರಲಉಯಗಾ ಭೋಗ : ರಾಗ-ಅಠಾಣ 
ಒಂದು ಕೈಯಲ್ಲಿ ಖಡ್ಗ ಒಂದು ಕೈಯಲ್ಲಿ ಹಲಗೆ 
ಅಂದವಾಗಿ ಪಿಡಿದು ದಿವಾರಾತ್ರಿಯಲಿ 
ಬಂದು ಬದಿಯಲಿ ನಿತ್ಯ ಬಾರಾಸನಾಗಿ 
ಹಿಂದುಮುಂದುಪದ್ರವಾಗದಂತೆ 
ಇಂದಿರೆರಮಣ ಕಾಯುತ್ತಲಿರೆ ಎನಗಾವ 
ಬಂಧನಗಳಿಲ್ಲ ಧನ್ಯ ಧನ್ಯ 
ಕಂದರ್ಪನಯ್ಯ ಸಿರಿವಿಜಯವಿಟ್ಕಲರೇಯ 
ಎಂದೆಂದಿಗಾಪತ್ತು ಬರಲೀಸನೊ 


Page3 


ಉಗಾಭೋಗಗಳು - ಸಂಗ್ರಹ - ನರಹರಿ ಸುಮಧ್ವ 


ಉಗಾಭೋಗ : ರಾಗ-ಪಂತುವರಾಳಿ 

ಕೋಟಿ ಕೋಟಿ ಜನ್ಮಕೆ ನಿನ್ನ ನಾಮವು ಒಂದೇ ಸಾಕು ದಾಟಿಸುವುದು ಭವಸಾಗರವ । 
ಬೂಟಕತನದಲಿ ಹರಿದಾಸನಾದರೆ ತೋಟವಿಲ್ಲದೆ ಮೋಟಿಯೆತ್ತಿದಂತೆ 

ನೀಟಾಗದು ಕಾಣೋ ಎಂದಿಗೂ ಯಮ ಭಟರ ಕಾಟ ತಪ್ಪದೊ ಕಾಶಿಯಲ್ಲಿದ್ದರೂ 
ಹಾಟಕಾಂಬರಧರ ವಿಜಯವಿಟ್ಕಲರೇಯ ನಾಟಿಸೊ ನಿನ್ನ ಚರಣಾಬ್ದದಲಿ ಮನಸು 


ಉಗಾಭೋಗ : ८2 7 - ॐ ४ ॐ 52 7 8 
ಅನ್ಯರಿಂದಲಿ ಸುಖವಾಯಿತೆಂಬುದಕಿಂತ 
ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ 
ನಿನ್ನನರಿಯದೆ ಅನ್ಯರ ಬಲ್ಲೆನೆಂಬುದಕಿಂತ 
ಕಣ್ಣಿಲ್ಲದಿರುವ ಕುರುಡ ಮೇಲಯ್ಯ 
ಪುಣ್ಣ ಪಾಪವನರಿಯದೆ ಬದುಕುವ 

ಮುಜರಿಗಿಂತ ನಾಯಿಕುನ್ನಿ ಲೇಸಯ್ಯ ಕುಲ 

ಹೀನನಾದರು ಸುಖದುಃಖಗಳು 
ನಿನ್ನಿಂದಾಯಿತೆಂಬ ಮತಿ 


न. 


ಚೆನ್ನಾಗಿ ತಿಳಿಸಯ್ಯ ಗೋಪಾಲವಿಟ್ನಲ 


£ 


ಉಗಾಭೋಗ :ರಾಗ-ಮಾಯಾಮಾಳವಗೌಳ 
ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ತೃಷೆಯಿಂದ 
ಇರುಳು ನಿನ್ನ ನೆನೆಯಲಿಲ್ಲ ನಿದ್ದೆ ಭರದಿಂದ 
ಇವೆರಡರ ಬಾಧೆಗೆ ನಾ ಒಳಗಾದೆನೊ ಪುರಂದರವಿಟ್ಕಲ 
ಕರುಣಿಸಿ ಕಾಯೊ ಪುರಂದರವಿಟ್ಕಲ 


Page4 


